ಕರ್ನಾಟಕ ವಿಧಾನ ಪರಿಷತು 


. ಉತ್ತರಿಸುವವರು: 
ಉತ್ತರಿಸುವ ದಿನಾಂಕ 


253 

ಶೀ ಬಿ.ಜೆ.ಪಾಟೀಲ್‌ 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

"ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
14.09.2021 


ಉತ್ತರ . 


ಯಾದಗಿರಿ 
ಕೈಗಾರಿಕಾ 
ವಿಶ್ವದರ್ಜೆಯ | 
ಸೌಕರ್ಯವುಳ್ಳ "ಬಲ್ಕ್‌ , ಡ್ರಗ್‌ 
ಪಾರ್ಕ್‌' ಅನ್ನು ಅಭಿವೃದ್ಧಿಪಡಿಸಲು 
ಸರ್ಕಾರ ಉದ್ದೇಶಿಸಿದೆಯೇ; (ವಿವರ 
ನೀಡುವುದು) 


ಜಿಲ್ಲೆಯ ಕಡೆಚೂರು 


ಪ್ರದೇಶದಲ್ಲಿ 
ಮೂಲಭೂತ' 


ಉದ್ದೇಶಿಸಿದ್ದಲ್ಲಿ, ಎಷ್ಟು ಕೋಟಿ ರೂ. 
ವೆಚ್ಚದಲ್ಲಿ ' ಹಾಗೂ. ಯಾವಾಗ 
ಅಭಿವೃದ್ಧಿಪಡಿಸಲಾಗುವುದು? 


ಹೌದು. 


ಕೆ.ಐ.ಎ.ಡಿ.ಬಿ.ಯಿಂದ ಯಾದಗಿರಿ ಜಿಲ್ಲೆಯ ಕಡೆಚೂರು 
ಕೈಗಾರಿಕಾ “ಪದೇಶದ 1,510 ಎಕರೆ ಜಮೀನಿನಲ್ಲಿ ವಿಶ್ವದರ್ಜೆಯ 
ಮೂಲಭೂತ ಸೌಕರ್ಯಗಳೊಂದಿಗೆ ಭಾರತ ಸರ್ಕಾರದ "ಬಲ್ಕ್‌ 
ಡ್ರಗ್‌ ಪಾರ್ಕ್‌' ಯೋಜನೆಯಡಿ ಕೇಂದ್ರ ಸರ್ಕಾರದ ಅನುದಾನ 
ರೂ. 1,000 ಕೋಟ ಹಾಗೂ ರಾಜ್ಯದ ಪಾಲುೆ.ಐ.ಎ.ಡಿ.ಬಿ' 
ವಂತಿಕೆ ರೂ. 478 ಕೋಟಿ ಹೀಗೆ ಒಟ್ಟು ಯೋಜನಾ ವೆಚ್ಚ 
ರೂ. 1478 ಕೋಟಿಯಲ್ಲಿ "ಬಲ್ಕ್‌ ಡ್ರಗ್‌ 'ಪಾರ್ಕ್‌' ಸ್ಥಾಪಿಸಲು 
ಭಾರತ ಸರ್ಕಾರದ ರಾಸಾಯನಿಕ ಮತ್ತು. ರಸಗೊಬ್ಬರಗಳ 
ಮಂತ್ರಾಲಯಕ್ಕೆ ದಿನಾಂಕ .13.10.2020 ರಲ್ಲಿ ಪ್ರಸ್ತಾವನೆಯನ್ನು 
ಸಲ್ಲಿಸಲಾಗಿದೆ. 


ಭಾರತ ಸರ್ಕಾರದ ಅನುಮೋದನೆ ನಿರೀಕ್ಷಿಸಲಾಗಿದೆ. 


261 ಎಸ್‌ಪಿಐ 2021 


MRI 
(ಮುರುಗ "ರ. ನಿರಾಣಿ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


